ಕರ್ನಾಟಕ ವಿಧಾ 


ನ ಪರಿಷತ್ತು 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1541 
ಸದಸ್ಯರ ಹೆನರು ಶ್ರೀ ಅರುಣ ಶಹಾಪುರ. 
ಉತ್ಕರಿಸಬೇಕಾದ ದಿನಾಂಕ 24-09-2021 


ಉತ್ತರಿಸುವ ಸಚಿವರು 


ಸಮಾಜ ಕಲ್ಯಾಣ ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


ಪ್ರಶ್ನೆ 


ಉತ್ತರ 


ಕೈಸ್ನ ಪದವಿ ಪೂರ್ವ ಕಾಲೇಜುಗಳಲ್ಲಿ 
ಉನ್ನತೀಕರಿಸಿದ ಶಾಲೆಗಳಲ್ಲಿ ಖಾಯಂ 
ಉಪನ್ಯಾಸಕರ ಕೊರತೆ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದರೆ, ಖಾಲಿ ಹುದ್ದೆಗಳು ಎಷ್ಟು; 


ಹೌದು 
26 ಮೊರಾರ್ಜಿ ದೇಸಾಯಿ ಪದವಿ ಪೂರ್ವ 
ವಿಜ್ಞಾನ ಕಾಲೇಜುಗಳಲ್ಲಿ 33 ಹಾಗೂ 30 
ಉನ್ನತೀಕರಿಸಿದ ವಸತಿ ಶಾಲೆಗಳಲ್ಲಿ 210 
ಉಪನ್ಯಾಸಕರ ಹುದ್ದೆಗಳು ಖಾಲಿ ಇರುತ್ತವೆ. 


ಆ) ವಸತಿ ಶಾಲೆಗಳಲ್ಲಿನ ಸಹ ಶಿಕ್ಷಕರುಗಳಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವೃಂದ 
ವಸತಿ ಕಾಲೇಜುಗಳಲ್ಲಿ! ಉನ್ನತೀಕರಿಸಿದ | ಮತ್ತು ನೇಮಕಾತಿ ನಿಯಮಗಳಲ್ಲಿ ಸೂಕ್ತ ತಿದ್ದುಪಡಿ 
|ಶಾಲೆಗಳಲ್ಲಿ ಖಾಲಿ ಇರುವ [ಮಾಡಿಕೊಳ್ಳಲು ದಿನಾಂಕ: 24.08.2021 ರಂದು 
ಉಪನ್ಯಾಸಕರ ಹುದ್ದೆಗಳಿಗೆ ಬಡ್ತಿ [ಕರಡು ಸಮಗ್ರ ವೃಂದ ಮತ್ತು ನೇಮಕಾತಿ 
ನೀಡಲು ಸರ್ಕಾರ ಕೈಗೊಂಡ |ನಿಯಮಗಳನ್ನು ಪ್ರಕಟಿಸಲಾಗಿರುತ್ತದೆ. ಸಂಘದ ವೃಂದ 
ಕ್ರಮಗಳೇನು; -. ಮತ್ತು ನೇಮಕಾತಿ ನಿಯಮಗಳನ್ನು ಅಂತಿಮಗೊಳಿಸಿ 
ನಿಯಮಾನುಸಾರ ಮುಂಬಡ್ತಿಗೆ ಕ್ರಮವಹಿಸಲಾಗುವುದು. 
ಇ) ವಸತಿ ಶಾಲಿಗಳ ಸಹ ಶಿಕ್ಷಕರುಗಳ ಪ್ರಸ್ತುತ ಸಾಲಿನ ಖಾಯಂ ಬೋಧಕ/ಬೋಧಕೇತರ 
ವಿಷಯವಾರು ಜೇಷ್ಟತಾ ಪಟ್ಟಿಯನ್ನು [ಸಿಬ್ಬಂದಿಗಳ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಲು 
ಪ್ರಕಟಿಸಲಾಗಿದೆಯೇ; ಯಾವ |ಕ್ರಮವಹಿಸಲಾಗಿದೆ. ತದನಂತರ ಬಡ್ತಿ ನೀಡಲು ಸಂಘದ 
ಕಾಲಮಿತಿಯಲ್ಲಿ ಉಪನ್ಯಾಸಕ |ಕರಡು ಸಮಗ್ರ ವೃಂದ ಮತ್ತು ನೇಮಕಾತಿ 
ಹುದ್ದೆಗಳಿಗೆ ಬಡ್ಡಿ ನೀಡುವ ಪ್ರಕ್ರಿಯೆ ನಿಯಮಗಳನ್ನು ಅಂತಿಮಗೊಳಿಸಿ ನಿಯಮಾನುಸಾರ 
ಪೂರ್ಣಗೊಳಿಸಲಾಗುವುದು? ಮುಂಬಡ್ತಿಗೆ ಕ್ರಮವಹಿಸಲಾಗುವುದು. 


ಸಂಖ್ಯೆ: ಸಕಇ 416 ಮೊದೇಶಾ 2021 


(ಕೋಟ ಸೆ ಪೂಜಾರಿ) 
. ಸಮಾಜ ಕಲ್ಯಾಣ.ಮತ್ತು 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


